ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು: 


ಉತ್ತರಿಸಬೇಕಾದ' ದಿನಾಂಕ 
ಉತ್ತರಿಸುವ ಸಚಿವರು 


2322 
ಶ್ರೀ ಮರಿತಿಬ್ಬೇಗೌಡ 
" ಿಕ್ಷಕರ ಕ್ಷೇತ್ರ 
21.03.2022 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


3 


TL ಪತ್ತ 
.|ಸರ್ಕಾರಿ ಶಾಲೆಗಳಲ್ಲಿ... ಶಿಥಿಲಗೊಂಡ [ಸರ್ಕಾರಿ ' ಶಾಲೆಗಳಲ್ಲಿ ಶಿಥಿಲಗೊಂಡ | 
ಅ) | ಕೊಠಡಿಗಳನ್ನು. ನೆಲಸಮಗೊಳಿಸಲು | ಕೊಠಡಿಗಳನ್ನು ನೆಲಸಮಗೊಳಿಸಲು 
ಕಾರ್ಯಪಾಲಕ ಅಭಿಯಂತರರು 


ಅನುಮತಿ ನೀಡುವ ಪ್ರಾಧಿಕಾರ 
ಯಾವುದು; - 


ಲೋಕೋಪಯೋಗಿ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ ಇವರು ಅನುಮತಿ 
ನೀಡುವ ಪ್ರಾಧಿಕಾರಿಗಳಾಗಿರುತ್ತಾರೆ. ವಿವರ 
ಕೆಳಕಂಡಂತಿದೆ 

1] ಸಂಬಂಧಿಸಿದ ತಾಲ್ಲೂಕುಗಳ ಪಂಚಾಯತ್‌ 
ರಾಜ್‌ ಇಂಜಿನಿಯರಿಂಗ್‌ ಉಪ 
ವಿಭಾಗರವರಿಂದ ಶಾಲಾ ಕಟ್ಟಡ ಶಿಥಿಲಾವಸ್ಥೆ 
ಮತ್ತು ನೆಲಸಮಗೊಳಿಸುವ ಬಗ್ಗೆ ದೃಢೀಕರಣ 
ಪತ್ರ ಪಡೆಯಬೇಕು. 

2] ಪಂಚಾಯಶ್‌ ರಾಜ್‌ ಇಂಜಿನಿಯರಿಂಗ್‌ 
ಉಪ-ವಿಭಾಗ ರವರು ಬೃಢೀಕರಿಸಿರುವುದರಿಂದ 
ಸಂಬಂಧಿಸಿದ ಜಿಲ್ಲೆಯ ಮಾನ್ಯ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ 
ಪಂಚಾಯತ್‌ ಇವರು ನೆಲಸಮಗೊಳಿಸಲು 


FE 


ಈ) 


, | ಅನುಮತಿ ನೀಡುತ್ತಾರೆ. pl 
ಈ ರೀತಿ. ಅನುಮತಿ ' ನೀಡುವಲ್ಲಿ | ಸರ್ಕಾರಿ ಶಾಲೆಗಳಲ್ಲಿ ಶಿಥಿಲಗೊಂಡ 


ಅನುಸರಿಸಬೇಕಾದ  ಷರತ್ತುಗಳೇನು; 
(ಈ ಸಂಬಂಧ ಸರ್ಕಾರದ ಆದೇಶ/ 
ಸುತ್ತೋಲೆಯನ್ನು :  ಒಳೆಗೊಂಡಂತೆ 
ಮಾಹಿತಿ ಒದಗಿಸುವುದು) 


ಕೊಠಡಿಗಳನ್ನು ನೆಲಸಮಗೊಳಿಸಲು ಅನುಮತಿ 
ನೀಡುವಲ್ಲಿ ಅನುಸರಿಸಬೇಕಾದ ಕೆಲವು 'ಸಾಮಾನ್ಯ 
ಷರತ್ತುಗಳು ಕೆಳಕಂಡಂತಿವೆ: 

1] ಸದರಿ ಶಿಥಿಲಗೊಂಡಿರುವ ಕೊಠಡಿಗಳು 
ದುರಸ್ತಿ ಮಾಡಲು ಸಾಧ್ಯವಿಲ್ಲದಂತಹ 
ಕೊಠಡಿಗಳಾಗಿರಬೇಕು. ' 

2] ಕಾರ್ಯನಿರ್ವಾಹಕ ಇಂಜಿನಿಯರ್‌, 
ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ 
ವಿಭಾಗ! ಲೋಕೋಪಯೋಗಿ ವಿಭಾಗ ರವರಿಂದ 
ಸದರಿ ಕೊಠಡಿಗಳು ಶಿಥಿಲಗೊಂಡು ಬಳಕೆಗೆ 
ಯೋಗ್ಯವಿಲ್ಲದಿರುವ - ಬಗ್ಗೆ ತಾಂತ್ರಿಕವಾಗಿ 
ಪರಿಶೀಲಿಸಿ ವರದಿ ಪಡೆಯುವುದು. 

/3 ಶಿಥಿಲಗೊಂಡ ಕೊಠಡಿಗಳ ಛಾಯಾ 


ಚಿತ್ರದೊಂದಿಗೆ” ——ಸಮಗೊಳಿಸಲು' 
ಅನುಮತಿಗಾಗಿ ಕೋರುವುದು. 
2018ನೇ ಸಾಲಿನಲ್ಲಿ 3 ವರ್ಷದ ಸರ್ಕಾರಿ ಆದೇಶ ಸಂಖ್ಯೆ: ಇಪಿ 118 ಷಾನ 
ಇ) | ಎತಾಷ ಪ್ಯಾಕೇಜ್‌ ಯೋಜನೆಯಡಿ | 021ರ ದಿನಾಂಕ:03.03.2022ರ ಮೂಲಕ 
ಅನುಮೋದನೆಯಾದ ಸರ್ಕಾರಿ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ 
ಶಾಲೆಗಳ ಕೊಠಡಿ: ನಿರ್ಮಾಣ |ಅದಿಕೈತ . ಜ್ಞಾಪನ 
ಕಾಮಗಾರಿಗಳಿಗೆ 3ನೇ ವರ್ಷದ ಸಂಖ್ಯೇಯೋ:11/ಸ.ಪ್ರಾಶಾ.ಕೊ.ನಿ(ವಿ.ಪ್ಯಾ) 6/ 
ಅನುದಾನ ಬಿಡುಗಡೆ ಮಾಡದೆ 2020-2. ದಿನಾಂಕ: 09-03-2022ರಂತೆ 
ಕಾಮಗಾರಿಗಳನ್ನು ಸ್ಥಗಿತಗೊಳಿಸಲು ಮೂರನೇ ವರ್ಷದ ಅಂತಿಮ. ಕಂತಿನ 
ಸೂಚಿಸಿರುವುದು ಸರ್ಕಾರದ ಗಮನಕ್ಕೆ | ಅನುದಾನ ' ಸರ್ಕಾರಿ ಪ್ರಾಥಮಿಕ ಶಾಲೆಗಳ 
ಬಂದಿದೆಯೇ; ಕೊಠಡಿಗಳ : ಮರು ನಿರ್ಮಾಣಕ್ಕಾಗಿ 
ರೂ.4249.12ಲಕ್ಷಗಳು ಮತ್ತು. ಸರ್ಕಾರಿ 
ಪ್ರೌಢಶಾಲೆಗಳ ಕೊಠಡಿಗಳ ಮರು | 
ನಿರ್ಮಾಣಕ್ಕಾಗಿ ರೂ.3485.71 ಲಕ್ಷಗಳಂತೆ ಒಟ್ಟು 
ರೂ.7734.83 ಲಕ್ಷಗಳನ್ನು ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ ರಾಜ್ಯದ ಎಲ್ಲಾ ಜಿಲ್ಲಾ ಉಪ 
ನಿರ್ದೇಶಕರು(ಆಡಳಿತ) ರವರಿಗೆ 
ಬಿಡುಗಡೆಗೊಳಿಸಲಾಗಿದೆ. 
ಮಂಜೂರಾಗಿರುವ 2405 ಕೊಠಡಿಗಳ ಪೈಕಿ 101 
ಕೊಠಡಿಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ 
ಮಕ್ಕಳ ಸಂಖ್ಯೆ ಕಡಿಮೆ ಇರುವುದರಿಂದ ಹಾಗೂ 
ನಿವೇಶನ ಲಭ್ಯತೆ ಇಲ್ಲವೆಂದು ತಿಳಿಸಿರುವ 
ವರದಿಯನುಸಾರ ಕಾಮಗಾರಿ ಸ್ಥಗಿತಗೊಳಿಸಿದೆ. 
| ಉಳಿದ 2304 ಕೊಠಡಿ ನಿರ್ಮಾಣ 
| ಕಾಮಗಾರಿಗಳ ಪ್ರಗತಿ ಅಂತಿಮ ಹಂತದಲ್ಲಿವೆ. 
ಹಾಗಿದ್ದಲ್ಲಿ, ಈ ರೀತಿ ಸ್ಥಗಿತಗೊಳಿಸಲು ನಿವೇಶನ ಸಮಸ್ಯೆಯಿಂದ ಹಾಗೂ 2018- 
ಈ) | ಕಾರಣಗಳೇನು; | 19ರಲ್ಲಿನ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 
- ಕೊಠಡಿ ನಿರ್ಮಾಣಕ್ಕೆ ಮಂಜೂರಾತಿ 
- : — ದೊರೆತಿದ್ದು, 2021-22ರಲ್ಲಿ ಮಕ್ಕಳ ಸಂಖ್ಯೆ 
6) ಯಾವ ಸಾಲಮಿತಿಯಲ್ಲ ಸ್ಥಗಿತಗೊಂಡ ಕಡಿಮೆ Ke ಸೂರಡಿ" ಅವಶ್ಯಕತೆ 
ಬಿಡುಗಡೆಗೊಳಿಸಿ, ಕಾಮಗಾರಿಗಳನು ಇರುವುದಿಲ್ಲ. ಆದ್ದರಿಂದ 101 ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲಾಗುವುದು? * | ಕೈಬಿಡಲಾಗಿದೆ. 
RN 42 ] 


ಅಪಿ: 126 ಯೋಸಕ 2022 


ಥಾ) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಣ ಸಚಿವರು 


